ಕ್ರೇಡಾತರಗತಿಗಳನ್ನು ವಿನ್ಯಾಸಗೊಳಿಸುವುದು ಕೆಲವು ಒಳ್ಳೆಯ ಅಭ್ಯಾಸಗಳು 


ಕುಶಾಲ್‌ ಅಗರವಾಲ್‌ 


'ಮಕ್ಕಳ ಸಮಗ್ರ ಬೆಳವಣಿಗೆಗೆ ಕ್ರೀಡೆಯು ಅತ್ಯಗತ್ಯ, "ಕ್ರೀಡೆಯು 
ಮಕ್ಕಳ ಯೋಗಕ್ಷೇಮವನ್ನು ವೃಧ್ಧಿಸುತ್ತದೆ', "ಕ್ರೀಡೆಯಿಂದ ಮಕ್ಷಳು 
ಜೀವನ ಕೌಶಲಗಳನ್ನು ಕಅಯುತ್ತಾರೆ' ಮುಂತಾದ ವಿಚಾರಗಳನ್ನು 
'ಅಭವೃದ್ಧಿ ಮತ್ತು ತಾ ಕ್ರೀಡೆ'ಯ "ಅಂತರರಾಷ್ಟ್ರೀಯ 
ದಿನ'ದಂದು ನಡೆದ 'ಶಿಕ್ಷಣದಲ್ಲ ಕ್ರೀಡೆ' ಕುರಿತ ಚರ್ಚೆಯಲ್ಲಿ 
ಶಿಕ್ಷಕರು ಉಲ್ಲೇಖಸಿದರು.. ಏಪ್ರಿಲ್‌ 6ರಂದು ಆಚರಿಸುವ ಈ 
ದಿನವನ್ನು. ಸಾಮಾಜಕ ಬದಲಾವಣೆಯ ಚಾಲನೆಗಾಗಿ. 
ಸಮುದಾಯದ ಅಭವೃದ್ಧಿಯನ್ನು ಉತ್ತೇಜಸಲು ಹಾಗೂ ಶಾಂತಿ 
ಮತ್ತು ಸಾಮರಸ್ಯವನ್ನು ಬೆಳೆಸುವುದಕ್ಕಾಗಿ ವಿಶ್ವಸಂಸ್ಥೆಯು 
2೦13ರಲ್ಪ ಜಾರಿಗೆ ತಂದಿತು. 


ಈ ವೆಜನಾರ್‌ನಲ್ಲ ಛತ್ತೀಸ್‌ಗಢದ ರಾಯಗಢ ಜಲ್ಲೆಯ 3೦ಕ್ಕೂ 
ಹೆಚ್ಚು ಶಿಕ್ಷಕರು ಪಾಲ್ಗೊಂಡರು. ಮಕ್ಕಳ ಬದುಕಿನಲ್ಲ ಕ್ರೀಡೆಯ 
ಪ್ರಾಮುಖ್ಯತೆಯ ಕುರಿತು ಶಿಕ್ಷಕರು ಚೆನ್ನಾಗಿ ಅರಿತುಕೊಂಡಿದ್ದಾರೆ 
ಎಂಬುದನ್ನು ಮೇಲೆ ಉಲ್ಲೇಜಸಿದ ಅಂಶಗಳು ಸ್ಪಷ್ಟವಾಗಿ 
ಸೂಚಿಸುತ್ತವೆ. ಆದರೆ ಅನೇಕ ಶಾಲೆಗಕಲ್ಲ ಕ್ರೀಡಾಂಗಣಗಳು ಮತ್ತು 
ಕ್ರೀಡಾ ಪರಿಕರಗಳು ಇಲ್ಲದ ಕಾರಣ ವಾಸ್ತವಾಂಶವು ಭಿನ್ನವಾಗಿದೆ 
ಎಂಬುದೂ ಸಹ ಶಿಕ್ಷಕರಿಗೆ ತಿಅದಿದೆ. ಗ್ರಾಮೀಣ ಶಾಲೆಗಳು 
ದೊಡ್ಡದಾದ ಕ್ಯಾಂಪಸ್‌ಗಳನ್ನು ಹೊಂದಿದ್ದರೂ ಕ್ರೀಡಾಂಗಣಗಳು 
ಒರಬಾಗಿದ್ದು ಸಮತಟ್ದಾಗಿ ಇರದ ಕಾರಣ ಮಕ್ಕಳು ಆಟವಾಡಲು 
ಸುರಕ್ಷಿತವಾಗಿಲ್ಲ. ಹೆಚ್ಚನ ಶಾಲೆಗಳಲ್ಪ್ಲ. ಆಟದ ಅವಧಿಯನ್ನು ಶಾಲಾ 
ಸಭೆ ಅಥವಾ ಊಟಕ್ಕೆ ಬಳಸಿಕೊಳ್ಳಲಾಗುತ್ತದೆ. ಅಥವಾ ದಿನದ 
ಕೊನೆಗೆ ಮಕ್ಕಳು ಬೇಗನೆ ಮನೆಗೆ ಹೋಗಲು ಸಿದ್ಧರಾಗುವ 
ಸಮಯದಲ್ಲ ಆಟದ ಅವಧಿಯನ್ನು ನಿಗದಿಪಡಿಸಲಾಗುತ್ತದೆ. ಆಟದ 
ಅವಧಿಯನ್ನು ನಿಗದಿಪಡಿಸಿದರೂ. ಕವಾಯತು ಮತ್ತು ದೈಹಿಕ 
ತರಬೇತಿಗೆ ಗಮನ ನೀಡಲಾಗುತ್ತದೆ. ಆದರೆ ಅನೇಕ ಮಕ್ಷಳು 
ಇದನ್ನು ಇಷ್ಟಪಡುವುದಿಲ್ಲ. 


ಈ ಸವಾಲನ್ನು ಎದುರಿಸುವುದಕ್ಷಾಗಿ. ಕಳೆದ ಮೂರು ವರ್ಷಗಳಂದ. 
ಪ್ರಾಯೋಗಿಕ ಎನಿಸುವ ಹಾಗೂ ಶಿಕ್ಷಕರು ಹಾಗೂ ತರಬೇತು- 
ದಾರರಿಗೆ ಶಾಲೆಯಲ್ಲ ಯಶಸ್ವಿಯಾಗಿ ಕೀಡೆ ನಡೆಸಲು ಸಹಾಯ 
ಮಾಡುವ ಕ್ರೀಡಾ ತರಗತಿಗಳನ್ನು ನಾನು ವಿನ್ಯಾಸಗೊಳಸುತ್ತಿದ್ದೇನೆ. 


ಮನೋಸ್ಥಿತಿಯನ್ನು ಬದಲಾಲುಸುವುದು 


ನನ್ನು ಅನುಭವದ ಪ್ರಕಾರ ಹಾಗೂ ಖಾಸಗಿ ಮತ್ತು ಸರ್ಕಾರಿ 
ಶಾಲೆಗಳಲ್ಲ ನಾನು ಗಮನಿಸಿದಂತೆ, ಶಿಕ್ಷಕರು ಪಥಸಂಚಲನ ನ 
ಕವಾಯತುಗಳಗೆ ಮಾತ್ರವೇ ಗಮನ ನೀಡುತ್ತಾರೆ. ಇದುಸ ಸ್ಪಷ್ಟವಾ 

ಏಕಮುಖ ಸಂವಹನಕ್ಷೆ ಗಮನ ನೀಡುವ ಹಳೆಯ hi 


ಕ್ರಮವನ್ನು ಪ್ರತಿನಿಧಿಸುತ್ತದೆ. ಹಾಗೂ ಇಲ್ಲ ಮಕ್ಕಳು ಸೂಚನೆಗಳನ್ನು 


ಸ್ಟೀಕರಿಸುತ್ತಲೇ ಇರುತ್ತಾರೆ. ಕ್ರೀಡೆಯು ಮಕ್ಷಳಗೆ ಕಾರ್ಯತಂತ್ರ 
ರೂಪಿಸುವುದು, ಸಮಸ್ಸೆ ಸೈಗಳನ್ನು ಪ ಪರಿಹರಿಸುವುದು, ಸಹಕಾರ ಮತ್ತು 


ಸಾಮಾಜಕ ಕೌಶಲಗಳು ಮುಂತಾದ ಪ್ರಮುಖ ಕೌಶಲಗಳನ್ನು 
ಒದಗಿಸುತ್ತದೆ. ನೀವು ಮಕ್ಷಳೊಂದಿಗೆ ಗಲ್ಪ್ಲ ಕ್ರಿಕೆಟ್‌ ಅಥವಾ ಚಿನ್ನಿ 


ಇ 
5 
BR 


ದಾಂಡು ಆಟವಾಡಿದ್ದರೆ ಅಥವಾ ಅವರು ಆಟವಾಡುವುದನ್ನು 
(ರಾಚನಿಕವಲ್ಲದ ಮತ್ತು ಹಿರಿಯರ ಹಸ್ತಕ್ಷೇಪವಿಲ್ಲದ) 
ಗಮನಿಸಿದ್ದರೆ. ಈ ಆಟಗಳಲ್ಲ ಮಕ್ತಳು ಉನ್ನತ ಮಟ್ಟದ ಆಲೋಚನೆ 
ಮತ್ತು ಕಾಂರ್ಬುತಂತ್ರವನ್ನು ಬಳಸುವುದನ್ನು ನೀವು 
ನೋಡಿರಬಹುದು. 


ಬಟ್‌-ಬೈ-ಜಟ್‌ ಕ್ರಿಕೆಬ್‌ ಇದಕೆ ಒಂದು ಉದಾಹರಣೆಯಾಗಿದೆ. 
ಆಟವಾಡಲು ಸಾಕಷ್ಟು ಸ್ಥಳ ಇಲ್ಲದೆ ಇದ್ದಾಗ ಮಕ್ಕಳು ಈ ಆಟವನ್ನು 
ಅಭವೃದ್ಧಿಪಡಿಸಿದರು ಮತ್ತು ತಮ್ಮ ಪರಿಸರಕ್ಷೆ ತಕ್ಕಂತೆ ಹೊಂದಾಣಿಕೆ 
ಮಾಡಿದರು. ದೇಶದ ಅನೇಕ ಭಾಗಗಕಲ್ಲ ಆಡುವ ಬಟ್‌-ಬೈ-ಜಟ್‌ 


ಕ್ರಿಕೆಟ್‌ ಆಟದಲ್ಲ, ಸುಮಾರು 100೦-2೦೦ ಚದರ ಅಡಿ ಪ್ರದೇಶದಲ್ಲ 


ಆರರಿಂದ ಎಂಟು ಮಕ್ಷಳು ಭಾಗವಹಿಸಬಹುದು. ಈ ಆಟವನ್ನು 
ಆಡುವುದಕ್ಷಾಗಿ ಮಕ್ಕಳು ಹೊಸ ನಿಯಮಗಳನ್ನು ಕಂಡುಹಿಡಿದಿದ್ದು 
ಇವು ಸಾಮಾನ್ಯ ಕ್ರಿಕೆಬ್‌ಗಿಂತ ಭಿನ್ನವಾಗಿವೆ. ಸಾಮಾನ್ಯ ಕ್ರಿಕೆಬ್‌ನಲ್ಪ 
ಬೌಂಡರಿ. ಸಿಂಗಲ್‌ ಅಥವಾ ಡಬಲ್‌ ಬಾರಿಸಿ ರನ್‌ ಗಳನಿದರೆ, 
ಜೀದಿಯಲ್ಲ ಆಡುವ ಇದೇ ಆಟದಲ್ಲಿ ಚೆಂಡನ್ನು ಬರೇ ತಡೆಯುವ 
ಮೂಲಕ ಆಟಗಾರರು ರನ್‌ಗಳಸಬಹುದು. ನಿಯಮಗಳು ಎಷ್ಟು 
ಕಷ್ಟಕರವಾಗಿರುತ್ತವೆ (ಔಟ್‌ ಆಗಲು ಸುಲಭ!) ಎಂದರೆ, 
ಬ್ಯಾಟ್ಡ್‌ಮನ್‌ ತನ್ನು ವಿಕೆಬ್‌ ಉಳಸಿಕೊಳ್ಳಲು ಉನ್ನುತ ಮಟ್ಟದ 
ಕಾರ್ಯತಂತ್ರವನ್ನು ಬಳಸಬೇಕಾಗುತ್ತದೆ. ಈ ಆಟವು. ಬದುಕಿನಲ್ಲ 
ಅತ್ಯಂತ ಪ್ರಮುಬವೆನಿಸುವ ತಾಳ್ಮೆ, ಕಾರ್ಯತಂತ್ರ, ಒತ್ತಡ 
ನಿರ್ವಹಣಿ ಮತ್ತು ಇತರ ಅನೇಕ ಕೌಶಲಗಳನ್ನು ಕಅಸುತ್ತದೆ. 
ಆದರೂ ಇದನ್ನು ಗುರುತಿಸಲು ನಾವು ವಿಫಲರಾಗುತ್ತೇವೆ ಹಾಗೂ 
ಸಮಯವನ್ನು ವ್ಯರ್ಥ ಮಾಡುವುದು ಎಂದು ನಾವು ಭಾವಿಸುವ 
ಇಂತಹ ಆಟದಲ್ಲಿ ಮಕ್ಷಳು ಭಾಗವಹಿಸದಂತೆ ಅಡ್ಲಿಪಡಿಸುತ್ತೇವೆ. 
ಇಂತಹ ಕಲಅಕೆಯ ಪ್ರಾಮುಖ್ಯತೆಯನ್ನು ವಿವರಿಸುವುದಕ್ಷಾಗಿ 
ಇನ್ನೊಂದು ಕ್ಷೇತ್ರದ ದೃಷ್ಟಾಂತವನ್ನು ನಾನು ನೀಡುತ್ತೇನೆ. 


ಕೇಂದ್ರ ಅಮೆರಿಕದ ನಿಕಾರಾಗುವಾದಲ್ಲ 197೦ರ ಕೊನೆಯ ತನಕ 
ಸಂಕೇತ ಭಾಷೆ ಇರಲಲ್ಲ. ಹೀಗಾಗಿ ಶ್ರವಣ ಸಮಸ್ಯೆ ಇದ್ದ ಜನರನ್ನು 
ಮುಖ್ಯವಾಹಿನಿಬುಂದ ದೂರವಿಡಲಾಗಿತ್ತು. ಅಂತಿಮವಾಗಿ ಶ್ರವಣ 
ಸಮಸ್ಯೆ ಇರುವವರಿಗಾಗಿ, ತುಟಯ ಭಾಷೆಯನ್ನು ಓದುವುದು 
ಮತ್ತು ಮಾತಿನ ಮೂಲಕ ಕಅಸುವ ಭಾಷೆಯ ಶಾಲೆಯನ್ನು ಅಲ್ಪನ 
ಸರ್ಕಾರವು ಪ್ರಾರಂಭಸಿತು. ಆದರೆ ಫಲತಾಂಶ ಮಾತ್ರ 
ನಿರಾಶಾದಾಯಕವಾಗಿತ್ತು. ಮಕ್ಕಳು ಯಾವುದೇ ಸುಧಾರಣೆಯನ್ನು 
ತೋರಲಅಲ್ಲ. ನಂತರ ಇದೇ ಮಕ್ಕಳು ಆಟದ ಮೈದಾನ ಮತ್ತು ಶಾಲಾ 
ಬಸ್ತುಗಳಲ್ಪ ತಮ್ಮ 5&ರಗೆಯವರೊಂದಿಗೆ ಸಂವಹನ 
ನಡೆಸುವುದಕ್ಕಾಗಿ ಕೆಲವೊಂದು ವಿಧಾನಗಳನ್ನು ಆವಿಷ್ಠರಿಸಿದರು. 
ಇದರಲ್ಲ ಹಿರಿಯರ ಯಾವುದೇ ಹಸ್ತಕ್ಷೇಪ ಇರಲಲ್ಲ. ಭವಿಷ್ಯದಲ್ಲ. 
ಮಕ್ಕಳ ನಡುವೆ ನಡೆದ ಈ ಸಂವಹನವು. ಅಂಗ್ರಾಜೆ ದೆ ಸಿಗ್ಗೊಸ್‌ 
ನಿಕಾರಾಗು ವೆನ್ನೆ (ಎಲ್‌ಎಸ್‌ಎನ್‌) ಎಂದು ರೂಪಿಸಲಾದ 
ವ್ಯವಸ್ಥೆಯಾಗಿ ಬೆಳೆಯಿತು. ನಂತರ ಇದನ್ನು ಶ್ರವಣ ಸಮಸ್ಯೆ ಇರುವ 
ಮಕ್ನಳಗೆ ಪ್ರಮಾಣೀಕೃತ ಸಂಕೇತ ಭಾಷೆಯಾಗಿ 
ಅಭವೃದ್ಧಿಪಡಿಸಲಾಯುತು. 


ಮಕ್ಷಳಗೆ ಇಷ್ಟವಿಲ್ಲದ ಕವಾಯತು ಮತ್ತು ಪಥಸಂಚಲನವನ್ನು 
ಅವರಿಂದ ಮಾಡಿಸುವ ಬದಲು ನಾವು ಮಕ್ಷಳಂದ ಕಲಅಯಬೇಕು 
ಮತ್ತು ಅವರ ಮುಕ್ತ ಆಟವನ್ನು ನಮ್ಮ ಕ್ರೀಡಾ ತರಗತಿಗೆ ತರಬೇಕು. 
ಮಕ್ಕಳು ಆಡುವ ಮುಕ್ತ ಆಟವು ಅನೇಕ ಅಮೂಲ್ಯ ಕೌಶಲಗಳನ್ನು 
ರೂಪಿಸಿದರೆ, ಕೆಲವೊಮ್ಮೆ ಇದು ಅಪಾಯಕಾರಿಯಾಗಿಯೂ 
ಪರಿಣಮಿಸಬಹುದು. ಕೆಲವು ಮಕ್ಕಳ ಮೇಲೆ ದಬಾವಣಿ ಮತ್ತು 
ಬಹಿಷ್ಠಾರವೂ ನಡೆಯಬಹುದು. ಇಂತಹ ಸಂದರ್ಭಗಳಲ್ಲ 
ಹಿರಿಯರು ಮಧ್ಯಪ್ರವೇಶ ಮಾಡಬೇಕಾಗುತ್ತದೆ. ಎಲ್ಲರ ಸೇರ್ಪಡೆ, 
ಸುರಕ್ಷತೆ ಮತ್ತು ಮೋಜನ್ನು ಉತ್ತೇಜಸುವ ಕೆಲವೊಂದು 
ಮಾರ್ಗದರ್ಶನಗಳನ್ನು ರಚಿಸಲು ವಯಸ್ಥ್ಸರು ಸಹಕರಿಸಬಹುದು. 


ನನ್ನ ಅನುಭವವನ್ನು ಆಧರಿಸಿ, ಮಕ್ಕಳು ಆಟಗಳು ಮತ್ತು 
ಕ್ರೀಡೆಗಳನ್ನು ಆನಂದಿಸುವಂತೆ ಮಾಡಲು ಈ ಕೆಲವು ಉತ್ತಮ 
ಆಚರಣೆಗಳನ್ನು ಮುಂದಿಡಲು ನಾನು ಇಚ್ಛಿಸುತ್ತೇನೆ. 


ಸುರಕ್ಷತೆ 


ದೈಹಿಕ ಸುರಕ್ಷತೆಗಾಗಿ ನಾವು ಸ್ಪಷ್ಟವಾಗಿ ಆಟದ ಸ್ಥಳಗಳನ್ನು 
ಗುರುತಿಸಬೇಕು, ಗಡಿಮಿತಿಯನ್ನು ಮತ್ತು ಅಸುರಕ್ಷಿತ ಸ್ಥಳಗಳ 
ಕುರಿತು ಮಕ್ಕಳಗೆ ತಿಆಸಬೇಕು. ಉದಾಹರಣೆಗೆ, ಜಾರುವ ಸ್ಥಳಗಳು 
ಮತ್ತು ಒಂದೇ ಮಟ್ಟವಾಗಿಲ್ಲದ ಮತ್ತು ಕಾಂಕ್ರೀಟ್‌ ಮೇಲ್ಮೈಗಳು. 
ತಳ್ಳುವುದಾಗಆ ಮತ್ತು ಹೊಡೆದಾಡುವುದಾಗಆಅ ಮಾಡಬಾರದು. 
ಸಂಪರ್ಕರಹಿತ ಆಟ, ಗೆಲುವು ಮತ್ತು ನ್ಯಾಯಯುತವಾದ 
ನಡವಳಕೆ ಮತ್ತು ಸಹಕಾರದ ಮರುವ್ಯಾಖ್ಯಾನ ಮುಂತಾದ ಕೆಲವು 
ಕ್ರೀಡಾಂಗಣದ ನಿಯಮಗಳನ್ನು ತಿಅಸಿ ಆಟದ ಮೈದಾನದಲ್ಲ 
ಉತ್ತಮ ಮತ್ತು ಇನ್ನೂ ಹೆಚ್ಚಿನ ಧನಾತ್ಮಕ ಪರಿಸರವನ್ನು 
ರೂಪಿಸಬಹುದು. 


ಅಂಗ ಸಮಾನತೆ 


ಶಾಲೆಗಳಲ್ಲ ನಾನು ಕ್ರೀಡಾಭ್ಯಾಸವನ್ನು ಪ್ರಾರಂಭಸಿದ ಸಂದರ್ಭದಲ್ಲ 
ಮಕ್ಷಳಗೆ ತಂಡಗಳನ್ನು ರಚಿಸಲು ಹೇಆದಾಗ, ಎಲ್ಲಾ ಹುಡುಗರು 
ಒಂದು ಕಡೆ ನಿಂತರೆ ಹುಡುಗಿಯರು ಇನ್ನೊಂದು ಕಡೆ ನಿಲ್ಲುತ್ತಿದ್ದರು. 
ಮಿಶ್ರ ತಂಡವನ್ನು ರಚಿಸಲು ನಾನು ಸಾಕಷ್ಟು ಶ್ರಮ, ಸಮಯವನ್ನು 
ವ್ಯಯಿಸಬೇಕಾಯುತು. ಸಾಕಷ್ಟು ಹೆಣಗಾಡಿದ ನಂತರ, ಸ್ರಷ್ಟ 
ಸೂಚನೆಯನ್ನು ನೀಡದೆಯೇ ತಂಡವನ್ನು ಸಮಾನವಾಗಿ 
ವಿಂಗಡಿಸಲು ನಾನು "ಬೋಲೊ ಬೋಲೊ ಕಿತ್ನೆ' (ಎಷ್ಟು ಮಂದಿ 
ಅಂತ ಹೇಳ) ಎಂಬ ಚಟುವಟಕೆಯನ್ನು ಬಳಸಲು ನಿರ್ಧರಿಸಿದೆ. 
ಇದು ಸಿದ್ಧಗೊಳ್ಳುವಿಕೆ ಮತ್ತು ಬದಲಾವಣೆಯ (ಒಂದು ಆಟದಿಂದ 
ಇನ್ನೊಂದು ಆಟಕ್ಕೆ) ಚಟುವಟಕೆಯಾಗಿ ಕೆಲಸ ಮಾಡಬಲ್ಲದು. 
ತರಬೇತುದಾರರು ಅಥವಾ ಶಿಕ್ಷಕರು 'ಬೋಲೊ ಬೋಲೊ ಕಿತ್ಸೆ' 
ಎಂದು ಹೇಳುತ್ತಾರೆ. ವೃತ್ತಾಕಾರದಲ್ಲ ಓಡುತ್ತಿರುವ ಮಕ್ಕಳು 'ಆಪ್‌ 
ಬೋಲೆ ಜತ್ನೆ' (ನೀವು ಹೇಳದಷ್ಟು) ಎಂದು ಉತ್ತರಿಸುತ್ತಾರೆ. ಮಕ್ಕಳು 
ಓಡಿ ಸುತ್ತುಗಳನ್ನು ಪೂರ್ಣಗೊಳಸುವ ತನಕ ತರಬೇತುದಾರರು 
ಅನೇಕ ಬಾರಿ ಇದೇ ಪ್ರಶ್ನೆಯನ್ನು ಪುನರಾವರ್ತಿಸುತ್ತಾರೆ. ನಂತರ 
ತರಬೇತುದಾರರು ಒಂದು ಸಂಖ್ಯೆಯನ್ನು ಹೇಳುತ್ತಾರೆ ಹಾಗೂ 
ಮಕ್ಷಳು ಆ ಸಂಖ್ಯೇಯ ತಂಡವನ್ನು ರಚಿಸಬೇಕು. ಉದಾಹರಣೆಗೆ. 
ತರಬೇತುದಾರರು ನಾಲು ಎಂದು ಹೇಳಆದರೆ ಮಕ್ಷಳು ನಾಲ್ಲು ಜನರ 
ತಂಡವನ್ನು ರೂಪಿಸಬೇಕು. ಆರಂಭದಲ್ಲ ಅವರು ಪ್ರತ್ಯೇಕವಾಗಿ 
ಹುಡುಗರ ಮತ್ತು ಹುಡುಗಿಯರ ಗುಂಪನ್ನು ರಚಿಸುತ್ತಾರೆ. 
ಯಾವುದೇ ತಂಡದಲ್ಲಲ್ಲದ ಮಕ್ಕಳು ಮಧ್ಯಕ್ಕೆ ಬರುತ್ತಾರೆ ಮತ್ತು 
ತರಬೇತುದಾರರಿಗೆ ಸಹಾಯ ಮಾಡುತ್ತಾರೆ. ಈ ಆಟವು ಕೆಲವು 


p 


ತ್ತುಗಳ ಕಾಲ ಮುಂದುವರಿಯುತ್ತದೆ. ಅಂತಿಮ ಸುತ್ತಿನಲ್ಪ, 
ಸಮಾನ ಸಂಖ್ಯೆಯ ಹುಡುಗರು ಮತ್ತು ಹುಡುಗಿಯರು ಇರುವ 
ಗುಂಪನ್ನು ಮಕ್ಕಳು ರಚಿಸಬೇಕು ಎಂದು ತರಬೇತುದಾರರು 
ಹೇಳುತ್ತಾರೆ. ಈ ಮೂಲಕ ರೂಪಿಸಲಾಗುವ ಮಿಶ್ರ ತಂಡವನ್ನು 
ಆಟದ ಗುಂಪೆಂದು ಘೋಷಿಸಲಾಗುತ್ತದೆ. 


B 


ಇದೊಂದು ಉದಾಹರಣಿಯಷ್ಟೇ. ಮಿಶ್ರ ತಂಡಗಳನ್ನು ರಚಿಸಲು 
ಮಕ್ಕಳಗೆ ಪುಷ್ಟ ಸೂಚನೆಯನ್ನು ನೀಡದೆಯೇ (ಇದಕ್ಕೆ ಸಾಕಷ್ಟು 
ಸಮಯ ಬೇಕಾಗುತ್ತದೆ) ಇಂತಹ ತಂಡಗಳನ್ನು ರಚಿಸಲು ಶಿಕ್ಷಕರು 
ಮತ್ತು ತರಬೇತುದಾರರು ಇತರ ಆಟಗಳು ಅಥವಾ ಐಸ್‌ ಬ್ರೇಕಿಂಗ್‌ 
ಚಟುವಟಕೆಗಳನ್ನು ನಡೆಸಬಹುದು. 


ಆಟವನ್ನು ಹೆಚ್ಚು ಸುರಕ್ಷಿತ ಮತ್ತು ಎಲ್ಲರನ್ನು ಒಳಗೊಳ್ಳುವಂತೆ 
ಮಾಡಲು ಇರುವ ಇನ್ನೊಂದು ವಿಧಾನವೇನೆಂದರೆ ನಿಯಮಗಳನ್ನು 
ಮಾರ್ಪಡಿಸುವುದು. ಉದಾಹರಣೆಗೆ, ಖೋಖೋ ಆಟದಲ್ಲ ವ್ಯಕ್ತಿಗೆ 
ಹೊಡೆಯುವ ಬದಲು ಮೆಲ್ಲನೆ ಹೇಗೆ ಮುಟ್ಟಬೇಕು ಎಂದು 
ತರಬೇತುದಾರರು ಸ್ಪಷ್ಟ ಸೂಚನೆ ನೀಡಬಹುದು, ಕಬಡ್ಡಿಯಲ್ಲಿ 
ಮಹಿಳಾ ರೈಡರ್‌ನ್ನು ಮಹಿಳೆಯೇ ಹಿಡಿಯಬೇಕು ಎಂದು 
ಹೇಳುವುದು. ಫುಟ್‌ಬಾಲ್‌ನಲ್ಲ ಭುಜದಿಂದ ತಳ್ಳುವುದನ್ನು 
ಕಡ್ಡಾಯವಾಗಿ ನಿಷೇಧಿಸುವುದು ಅಥವಾ ಇದನ್ನು ಸಂಪರ್ಕರಹಿತ 
ಆಟವನ್ನಾಗಿ ಮಾಡುವುದು ಮತ್ತು ಕ್ರಿಕೆಬ್‌ನಲ್ಲ ವೇಗದ ಬೌಆಂಗ್‌ 
ಅನ್ನು ನಿಷೇಧಿಸುವುದು ಇತ್ಯಾದಿ. 


ಮೋಜಗೆ ಗಮನ ನೀಡುವುದು 


ಮಕ್ಕಳಗೆ ವಾರದಲ್ಲ ಒಂದು ಅಥವಾ ಎರಡು ಕ್ರೀಡಾಭ್ಯಾಸದ 
ಅವಧಿಗಳು ದೊರೆಯುತ್ತವೆ. ಮಕ್ಷಳು ಆಟವನ್ನು ಎಷ್ಟು ಸಾಧ್ಯವೋ 
ಅಷ್ಟು ಆನಂದಿಸುವಂತೆ ತರಬೇತುದಾರರು ನೋಡಿಕೊಳ್ಳಬೇಕು. 
ಆಟದ ಸ್ಥಳ ಮತ್ತು ಸಲಕರಣೆಗಳನ್ನು ಮೊದಲೇ ಸಿದ್ಧಪಡಿಸುವುದರ 
ಜೊತೆಗೆ ಮತ್ತು ನಿಯಮಗಳನ್ನು ವಿವರಿಸಲು ಅಥವಾ 
ಸೂಚನೆಗಳನ್ನು ನೀಡಲು ಆದಷ್ಟು ಕಡಿಮೆ ಸಮಯವನ್ನು 
ವ್ಯಯುಸಿದರೆ ಒಳ್ಳೆಯದು (8೦:೭೦ ನಿಯಮವನ್ನು ನೆನಪಿಡಿ - 
8೦% ಆಟದ ಸಮಯ ಮತ್ತು 2೦% ಸಮಯವು ಸೂಚನೆಗಳನ್ನು 
ನೀಡಲು. ಆಟಗಳ ಬದಲಾವಣೆ ಮತ್ತು ಸಲಕರಣೆಗಳನ್ನು 
ಸಿದ್ಧಪಡಿಸಲು). ಅನೇಕ ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳುವುದು 
ಸಹ ಕ್ರೀಡಾಭ್ಯಾಸದ ಅವಧಿಯನ್ನು ಹೆಚ್ಚು ಮೋಜನ 
ಸಮಯವನ್ನಾಗಿ ಮಾಡಲು ಇರುವ ಅದ್ಭುತ ವಿಧಾನವಾಗಿದೆ. 


ಉಪಸಂಹಾರ 


ನಾವು ಏನು ಮಾಡಬೇಕು ಮತ್ತು ಮಾಡಬಹುದು ಎಂದು 
ಬರೆಯುವುದು ಸುಲಭ. ಆದರೆ ಕ್ರೀಡಾಂಗಣದಲ್ಲಿ ಇದನ್ನು 
ಜಾರಿಗೊಳಸುವುದು ಸುಲಭವಲ್ಲ. ಪೋಷಕರು, ಸಮುದಾಯ 
ಮುಂತಾದ ಪಾಲುದಾರರಿಂದಲೂ ಸವಾಲುಗಳು ಎದುರಾಗ- 
ಬಹುದು. ಮಕ್ಕಳು ಟೂರ್ನಿಗಳನ್ನು ಗೆಲ್ಲುವ ಸ್ಪರ್ಧಾತ್ಛಕ ಕ್ರೀಡೆಗಳಲ್ಲ 
ಮಾತ್ರವೇ ಆಡಬೇಕು ಎಂದು ಹೇಳುವ ಮತ್ತು ಹುಡುಗರು ಮತ್ತು 
ಹುಡುಗಿಯರು ಒಟ್ಟಗೆ ಆಡುವುದನ್ನು ವಿರೋಧಿಸುವ ಕೆಲವು ಇತರ 
ಶಿಕ್ಷಕರಿಂದಲೂ ಪ್ರತಿರೋಧ್‌ ಉಂಟಾಗಬಹುದು. ಆಟದ 
ಅವಧಿಯಲ್ಲ ಹಿರಿಯರ ಹಸ್ತಕ್ಷೇಪವನ್ನು ಇಷ್ಟಪಡದ ಹಾಗೂ ಈ 
ಅವಧಿಯನ್ನು ಸಂಪೂರ್ಣವಾಗಿ ಆನಂದಕ್ಕಾಗಿ ಇರುವ ಬಡುವಿನ 
ಸಮಂಯು ಎಂದು ಪರಿಗಣಿಸುವ ಮಕ್ಷಳಂ೦ದಲೂ ಇತರ 
ಸವಾಲುಗಳು ಉಂಟಾಗಬಹುದು. ಮಕ್ಷಳ ಸವಾಅನ ವಿಚಾರದಲ್ಲ. 


A 1 


52 


ಮಕ್ಕಳ ಮೇಲೆ ಮೋಜನ ಕುರಿತ ನಿಮ್ಮ ವಿಚಾರವನ್ನು ಹೇರದಂತೆ 
ನಾನು ಶಿಕ್ಷಕರು ಮತ್ತು ತರಬೇತುದಾರರನ್ನು ವಿನಂತಿಸುತ್ತೇನೆ. 
ಮಕ್ಕಳು ಅವರದ್ದೇ ಆದ ಆಟವನ್ನು ಆನಂದಿಸಲಅ. ಇಂತಹ 
ಸಮಯದಲ್ಪ್ಲ, ಆಟಗಳಲ್ಲಿ ಪಾಲ್ಲೊಳ್ಳದ ಮಕ್ಕಳ ಕುರಿತು ನೀವು 
ಗಮನ ಹರಿಸಿ ಕಠ ಅವಧಿಯು ಅವರ ಪಾಅಗೂ ಮೋಜನಿಂದ 
ಕೂಡಿದ ಸಮಯವನ್ನಾಗಿ ಮಾಡಲು ಪ್ರಯತ್ನಿಸಬಹುದು. ನಾವು 


ಅನೇಕ್‌ ಸವಾಲುಗಳನ್ನು ಎದುರಿಸಬೇಕಾದೀತು. ಆದರೆ 
ಕ್ರೀಡಾಭ್ಯಾಸ ಕುರಿತ ಯೋಜನೆ, ಸ್ಪಷ್ಟ ಉದ್ದೇಶಗಳನ್ನು 
ರೂಪಿಸುವುದು, ಪಂರ್ನಾಲೋಚನೆ ಮುಂತಾದುವುಗಳಲ್ಲ 
ತೊಡಗಿಸಿಕೊಂಡರೆ, ಮಕ್ಕಳಗೆ ಸಾಕಷ್ಟು ಆನಂದ ಮತ್ತು 
ಪ್ರಯೋಜನಗಳನ್ನು ಹೊತ್ತು ತರುವ ಕ್ರೀಡಾಭ್ಯಾಸಗಳನ್ನು 
ರೂಪಿಸುವಲ್ಲಿ ಬಹಳಷ್ಟು ಯಶಸ್ಸು ದೊರೆಯಲದೆ. 


ಕುಶಾಲ್‌ ಅಗರವಾಲ್‌ ಅವರು ಛತ್ತೀಸ್‌ಗಢದ ರಾಯಗಢದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಫೆಲೋ ಆಗಿದ್ದಾರೆ. 
ಫೌಂಡೇಷನ್‌ಗೆ ಸೇರುವ ಮೊದಲು ಅವರು. ಕ್ರೀಡೆಯ ಮೂಲಕ ಮಕ್ಕಳ ಯೋಗಕ್ಷೇಮವನ್ನು ಉತ್ತೇಜಸುವ ಉದ್ದೇಶ 
ಹೊಂದಿದ್ದ "ಮಂಕಿ ಸ್ಟೋರ್ಟ್ಸ್‌' ಎನ್ನುವ ಸರ್ಕಾರೇತರ ಸಂಸ್ಥೆಯನ್ನು ನಡೆಸುತ್ತಿದ್ದರು. ಈ ಸಂಸ್ಥೆಯು 13 ಶಾಲೆಗಳಲ್ಲ 740 
ಮಕ್ಷಳು ಮತ್ತು ಆ ತರಬೇತುದಾರರೊಂದಿಗೆ ಕಾರ್ಯನಿರ್ವಹಿಸುತ್ತಿತ್ತು. ಕುಶಾಲ್‌ ಅವರು ಮಸಾಚುಸೆಟ್ಹ್‌ನ ಪ್ರಿಂಗ್‌ಫೀಲ್ಡ್‌ 
ಕಾಲೇಜನಲ್ಲಿ ಕ್ರೀಡಾ ನಿರ್ವಹಣೆಂಯಲ್ಲ ಸ್ಥಾತಕೋತ್ತರ ಪದವಿಂಯನ್ನು ಕಲಅತಿದ್ದಾರೆ. ಅವರನ್ನು 


kushal.agarwal@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವನ್‌ ಮೆಂಡೊನ್ಹಾ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಮಾಡಿಕೊಡಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 


- ಯೋಗೇಶ್‌ ಜ ಆರ್‌, ಅಂಗನವಾಡಿ ಕೇಂದ್ರದಲ್ಲೊಂದು ದಿನ, ಪು.107 


ಆಟವು ಮಗು ಕೇಂದ್ರಿತ ಆಗಬೇಕು ಹಾಗೂ ಮಕ್ಕಳು ಆಟವಾಡುವುದನ್ನು 
ಆನಂದಿಸಬೇಕು. ತಮ್ಯ ಕುತೂಹಲವನ್ನು ತಣಿಸುವುದಕ್ಷಾಗಿ ಚಿಂತನೆ ಮತ್ತು 
ಶೋಧನೆಯ ಮೂಲಕ ಅವರು ತಮ್ಮ ಪರಿಸರವನ್ನು ಅನ್ಹೇಷಿಸಲು ಇದು ಅವಕಾಶ 


